ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿನ ಪ್ರಶ್ನೆಸಂಖ್ಯೆ : 1257 
2 ಸದಸ್ಯರ ಹೆಸರು : ಶ್ರೀಮತಿ ಭಾರತಿ ಶೆಟ್ಟಿ 
(ನಾಮನಿರ್ದೇಶನ ಹೊಂದಿದವರು) 
3 ಉತ್ತರಿಸುವ ದಿನಾಂಕ : 23-12-2021 
ಉತ್ತರಿಸುವವರು : ಮುಖ್ಯಮಂತ್ರಿಗಳು 


ಅ | ಬೆಂಗಳೂರಿನ ವ್ಯಾಪ್ತಿಯ ರಸ್ತೆಯಲ್ಲಿ 
ಹಾಗೂ ಫುಟ್‌ಪಾತ್‌ಗಳಲ್ಲಿ ಯಾವ. 
ಯಾವ ಇಲಾಖೆಗಳು ಯಾವ ಯಾವ 
ರೀತಿಯ ಕಾಮಗಾರಿ ಹಾಗೂ ಇತರೆ 
ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತಿವೆ; 
(ವಿವರ ಒದಗಿಸುವುದು) 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 
ರಸ್ತೆ ಹಾಗೂ ಫುಟ್‌ಪಾತ್‌ಗಳಲ್ಲಿ ಸರ್ಕಾರದ ವಿವಿಧ ಇಲಾಖೆ / 
ನಿಗಮ / ಸಂಸ್ಥೆಗಳು ಕೈಗೊಳ್ಳುತ್ತಿರುವ 1 ನಿರ್ವಹಿಸುತ್ತಿರುವ 
ಕಾಮಗಾರಿ ಹಾಗೂ ಇತರೆ ಕಾರ್ಯಗಳ ವಿವರಗಳು ಈ 
ಕೆಳಕಂಡಂತಿರುತ್ತವೆ. 


* ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ 
Non-Motorised Transit (NMT) ಯೋಜನೆಯಡಿ, ಟೆಂಡರ್‌ 
ಶ್ಯೂರ್‌ ಯೋಜನೆಯಡಿ, ವೈಟ್‌ಟಾಪಿಂಗ್‌ ಯೋಜನೆಯಡಿ 
ಮತ್ತು ಏವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಅಡಿಯಲ್ಲಿ ರಸ್ತೆ 
ಮತ್ತು ಪಾದಚಾರಿ ಮಾರ್ಗಗಳ ಅಭಿವೃದ್ಧಿ ಕಾಮಗಾರಿಗಳನ್ನು 
ನಿರ್ವಹಿಸಲಾಗುತ್ತಿರುತ್ತದೆ. 


* ಬೆಂಗಳೂರು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ ವತಿಯಿಂದ ಪಾಲಿಕೆ 
ವ್ಯಾಪ್ತಿಯ ಆಯ್ದ ರಸ್ತೆಗಳಲ್ಲಿ ಸ್ಮಾರ್ಟ್‌ ಸಿಟಿ ಯೋಜನೆಯಡಿ 
ರಸ್ತೆ ಮತ್ತು ಪಾದಚಾರಿ ಮಾರ್ಗಗಳ ಅಭಿವೃದ್ಧಿ 
ಕಾಮಗಾರಿಗಳನ್ನು ನಿರ್ವಹಿಸಲಾಗುತ್ತಿರುತ್ತದೆ. 


ಕೆ.ಆರ್‌.ಡಿ.ಸಿ.ಎಲ್‌ ವತಿಯಿಂದ ಪಾಲಿಕೆ ವ್ಯಾಪ್ತಿಯ 12 ಅತಿ 
ಹೆಚ್ಚನ ವಾಹನ ಸಾಂದ್ರತೆಯ ರಸ್ತೆಗಳನ್ನು (ಗತ Density 
Corridor-HDC) ಅಭಿವೃದ್ಧಿಪಡಿಸಿ 5 ವರ್ಷಗಳ ಅವಧಿಗೆ 
ನಿರ್ವಹಣೆ ಕೈಗೊಳ್ಳುವ ಯೋಜನೆಯನ್ನು ರೂಪಿಸಿ ಟೆಂಡರ್‌ 
ಪ್ರಕ್ರಿಯೆ ಕೈಗೊಂಡಿದ್ದು, ಪ್ರಾಯೋಗಿಕವಾಗಿ ಹಳೆ ವಿಮಾನ 
ನಿಲ್ದಾಣ ರಸ್ತೆ ಮತ್ತು ಮಾಗಡಿ ಮುಖ್ಯ ರಸ್ತೆಯ ಆಯ್ದ 
ಸರಪಳಿಗಳಲ್ಲಿ ರಸ್ತೆ ಮತ್ತು ಪಾದಚಾರಿ ಮಾರ್ಗಗಳ ಅಭಿವೃದ್ಧಿ 
ಕಾಮಗಾರಿಗಳನ್ನು ನಿರ್ವಹಿಸಲಾಗುತ್ತಿರುತ್ತದೆ. 


* ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 
(ಬೆಸ್ಕಾಂ) ಸಂಸ್ಥೆಯು ಪಾಲಿಕೆ ವ್ಯಾಪ್ತಿಯ ರಸ್ತೆಗಳಲ್ಲಿ ಸುಮಾರು 
6000 ಕಿ.ಮೀ. ಉದ್ದದ ಓವರ್‌ ಹೆಡ್‌ ವಿದ್ಯುತ್‌ ತಂತಿ 

ಮಾರ್ಗವನ್ನು ಭೂಗತ ಕೇಬಲ್‌ ಮಾದರಿಗೆ ಮಾರ್ಪಡಿಸುವ 

ಯೋಜನೆಯನ್ನು ರೂಪಿಸಿದ್ದು, ಭೂಗತ ಕೇಬಲ್‌ ಅಳವಡಿಸುವ 
ಕಾಮಗಾರಿ ನಿರ್ವಹಿಸುತ್ತಿದೆ. 


* ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯು ಪಾಲಿಕೆ ವ್ಯಾಪ್ತಿಯ ರಸ್ತೆಗಳಲ್ಲಿ ನೀರು 
ಸರಬರಾಜು ಮತ್ತು ಒಳಚರಂಡಿ ಕೊಳವೆ, ಬದಲಿಸುವ/ 
ಹೊಸದಾಗಿ ಅಳವಡಿಸುವ ಕಾಮಗಾರಿಗಳನ್ನು ಸತತವಾಗಿ 
ನಿರ್ವಹಿಸುತ್ತಿದ್ದು, ಪ್ರಸ್ತುತ ಪ್ರಮುಖವಾಗಿ ಪಾಲಿಕೆಗೆ 
ಸೇರ್ಪಡೆಗೊಂಡಿರುವ ಎಲ್ಲಾ 110 ಹಳ್ಳಿಗಳ ವ್ಯಾಪ್ತಿಯಲ್ಲಿ ನೀರು 
ಸರಬರಾಜು ಮತ್ತು ಒಳಚರಂಡಿ ಕೊಳವೆ ಅಳವಡಿಸುವ 
ಕಾಮಗಾರಿಯನ್ನು ನಿರ್ವಹಿಸುತ್ತಿದೆ. 


ಕೆ.ಪಿ.ಟಿ.ಸಿ.ಎಲ್‌ ಸಂಸ್ಥೆಯು ಪಾಲಿಕೆ ವ್ಯಾಪ್ತಿಯಲ್ಲನ ರಸ್ತೆಗಳಲ್ಲಿ 
ಭೂಗತ ವಿದ್ಯುತ್‌ ಕೇಬಲ್‌ ಅಳವಡಿಸುವ ಕಾಮಗಾರಿಯನ್ನು 
ನಿರ್ವಹಿಸುತ್ತಿದೆ. 


ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ 
(ಬಿ.ಎಂ.ಆರ್‌.ಸಿ.ಎಲ್‌) ಸಂಸ್ಥೆಯು ನಮ್ಮ ಮೆಟ್ರೋ 
ಯೋಜನೆಯಡಿ ಪಾಲಿಕೆ ವ್ಯಾಪ್ತಿಯಲ್ಲಿನ ಕೆಲವೊಂದು ರಸ್ತೆಗಳಲ್ಲಿ 
ಮೆಟ್ರೋ ಕಾಮಗಾರಿಗಳನ್ನು ನಿರ್ವಹಿಸುತ್ತಿದೆ. 

ಸರ್ಕಾರದ "ಅಂಗಸಂಸ್ಥೆಗಳು ಮತ್ತು ಖಾಸಗಿ ಓ.ಎಫ್‌.ಸಿ 
ಕೇಬಲ್‌ ಅಳವಡಿಕೆ ಸಂಸ್ಥೆಗಳು ಸಹ ಓ.ಎಫ್‌.ಸಿ ಮತ್ತು ಇತರೆ 
ಮಾದರಿಯ ಕೇಬಲ್‌/ಅನುಸಾಧನಗಳನ್ನು ಸಹ ಭೂಗತವಾಗಿ 
ಅಳವಡಿಸುವ ಕಾಮಗಾರಿಯನ್ನು ನಿರ್ವಹಿಸುತ್ತಿವೆ. 


ಸಣ್ಣ ನೀರಾವರಿ ಇಲಾಖೆಯು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 
ಜಿಲ್ಲೆಗಳ ಕೆರೆಗಳಿಗೆ ಶುದ್ಧೀಕರಿಸಿದ ನೀರು ಸರಬರಾಜು 
ಮಾಡುವ ಯೋಜನೆಯಡಿ, ಪಾಲಿಕೆ ವ್ಯಾಪ್ತಿಯಲ್ಲಿನ 
ಕೆಲವೊಂದು ರಸೆಗಳಲ್ಲಿ ಬೃಹತ್‌ ಕೊಳವೆ ಅಳವಡಿಸುವ 
ಕಾಮಗಾರಿಗಳನ್ನು ನಿರ್ವಹಿಸುತ್ತಿದೆ. 


ಗೇಲ್‌ಗ್ಯಾಸ್‌ ಮತ್ತು ಗೇಲ್‌ ಇಂಡಿಯಾ ಸಂಸ್ಥೆಗಳು ನೈಸರ್ಗಿಕ 
ಅನಿಲ ಸರಬರಾಜು ಮಾಡುವ ಕೊಳವೆ ಅಳವಡಿಸಲು ಪಾಲಿಕೆ 
ವ್ಯಾಪ್ತಿಯಲ್ಲಿನ ರಸ್ತೆಗಳಲ್ಲಿ ಕಾಮಗಾರಿಗಳನ್ನು ನಿರ್ವಹಿಸುತ್ತಿವೆ. 

ಬೆಂಗಳೂರು ವ್ಯಾಪ್ತಿಯಲ್ಲಿ ಬೆಂಗಳೂರು 'ಸ್ಮಾರ್ಟ್‌' ಸಿಟಿ 
ವತಿಯಿಂದ ಪ್ರದೇಶಾಭಿವೃದ್ಧಿ ಯೋಜನೆಯಡಿ, ಕೇಂದ್ರ ವಾಣಿಜ್ಯ 
ಪ್ರದೇಶದಲ್ಲಿ (CBD ಸ) 32 ರಸ್ತೆಗಳನ್ನು ಟೆಂಡರ್‌ ಶ್ಯೂರ್‌ 
ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸಲು ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿರುತ್ತದೆ. 


ಸದರಿ ಕಾಮಗಾರಿಗಳು ಒಂದು ಸ್ಥಳದಲ್ಲಿ 
ಗರಿಷ್ಠ ಎಷ್ಟು ದಿನಗಳವರೆಗೆ ನಡೆಯುತ್ತದೆ; 
ಅಥವಾ ನಿರ್ದಿಷ್ಟ ಕಾಮಗಾರಿ 
ಅವಧಿಯನ್ನು ಸಂಬಂಧಿಸಿದ ಇಲಾಖೆ 
ನಿಗಧಿಪಡಿಸುತ್ತಿದೆಯೇ; ಹಾಗಿದ್ದಲ್ಲಿ, ವಿವರ 
ಒದಗಿಸುವುದು ಇಲ್ಲದಿದ್ದಲ್ಲಿ 
ಕಾರಣಗಳೇನು. 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ 
ಅನುಷ್ಠಾನಗೊಳಿಸುತ್ತಿರುವ ರಸ್ತೆ ಮತ್ತು ಪಾದಚಾರಿ ಮಾರ್ಗ 
ಅಭಿವೃದ್ಧಿ 1 ಉನ್ನತೀಕರಣ ಕಾಮಗಾರಿ / ಯೋಜನೆಗಳನ್ನು 
ಒಂದು ಸ್ಥಳದಲ್ಲಿ ಕಾಮಗಾರಿಯ ಸ್ಥರೂಪ ಮತ್ತು ಪರಿಮಾಣ / 
ಗಾತ್ರದ ಅನುಸಾರ ಸುಮಾರು 60 ದಿನಗಳಿಂದ 150 
ದಿನಗಳವರೆಗೆ ಮತ್ತು ಬೃಹತ್‌ ಯೋಜನೆಗಳಾದ ಮೇಲ್ಲೇತುವೆ / 
ಕೆಳಸೇತುವೆ ಮಾದರಿ ಯೋಜನೆಗಳನ್ನು 12 ತಿಂಗಳುಗಳಿಂದ 24 


ಕನಿಷ್ಠ ಒಂದು ನೂರು ಮೀಟರ್‌ ಉದ್ದ 
ಯಾವುದೇ ಕಾಮಗಾರಿ ಕೈಗೊಂಡಲ್ಲಿ ಢಃ 
ಕುರಿತು ನಿರ್ದಿಷ್ಟ ನಿಯಮ "ಲದ ಕಾರಣ 
ವರ್ಷಗಳ ಕಾಲ "ಕಾಮಗಾರಿ 
ನಡೆಯುತ್ತಿದ್ದು, ಸದರಿ ಅವಧಿಯಲ್ಲಿ 
ಧೂಳು, ವಾಹನ ಸಂಚಾರ ಇಕ್ಕಟ್ಟು 
ಹಾಗೂ ಆಜುಬಾಜು ಕಟ್ಟಡಗಳ ಬಾಡಿಗೆ 
ನಷ್ಟ ಈ ರೀತಿಯ ಹಲವಾರು 
ಸಮಸ್ಯೆಗಳಿಗೆ ಸರ್ಕಾರದ ಸಮಜಾಯಿಷಿ 
ಯೇನು; 


ಸಂಸ್ಥೆಗಳು ಮತ್ತು ಖಾಸಗಿ ಓ.ಎಫ್‌.ಸಿ ಕೇಬಲ್‌ ಅಳವಡಿಕೆ 
ಸಂಸ್ಥೆಗಳು ಪಾಲಿಕೆ 
ಅಳವಡಿಸುವ ಪ್ರಕರಣಗಳಲ್ಲಿಯೂ ಕಾಮಗಾರಿ "ಕೈಗೊಳ್ಳುವ ಬಗ್ಗೆ 
ಗರಿಷ್ಠ ಅವಧಿಯನ್ನು 
ಇಲಾಖೆ / ಸಂಸ್ಥೆಗಳು ವಿವಿಧ ಕಾರಣಗಳಿಂದ ವಿಳಂಬವಾಗಿ 
ಕಾಮಗಾರಿ ಕೈಗೊಳ್ಳುತ್ತಿರುತ್ತಾರೆ. 


ವತಿಯಿಂದ ಕೈಗೊಳ್ಳುವ ಕಾಮಗಾರಿಗಳ ಕಾರ್ಯಾದೇಶ ಪತ್ರದಲ್ಲಿ 
ಕಾಮಗಾರಿಗಳ ಕಾಲಾವಧಿಯನ್ನು 
ಕಾಮಗಾರಿ ನಿರ್ವಹಿಸಲು ಆದೇಶ ನೀಡಲಾಗಿರುತ್ತದೆ. 


ಅನುಷಾ ಇನಗೊಳಿಸುತ್ತಿರುವ ರಸ್ತೆ 
ಅಭಿವೃ 
ಯೋಜಸೆಗಳನ್ನು ನಿಗಧಿತ ಅವಧಿಯಲ್ಲಿಯೇ ಪೂರ್ಣಗೊಳಿಸಲು 
ಕ್ರಮಕ್ಕೆ ಗೊಳ್ಳಲಾಗುತ್ತಿರು್ತದ. ಆದರೆ, ಕೆಲವೊಂದು ಕಾಮಗಾರಿ / 
pot A 
ಹಿನ್ನೆ ಲೆಯಲ್ಲಿ ವಳಂಬವಾಗುತ್ತಿರುತ್ತದೆ. 


* ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ 


ನೆ, ಸರ್ಕಾರದ ಇತರೆ ಇಲಾಖೆಗಳು /ಅಂಗ 


ವ್ಯಾಪ್ತಿಯ ರಸ್ತೆಗಳಲ್ಲಿ ಅನುಸಾಧನ 


ಸಹ ನಿಗಧಿಪಡಿಸುತ್ತಿದ್ದು, ಕೆಲವೊಂದು 


ಬೆಂಗಳೂರು ವ್ಯಾಪ್ತಿಯಲ್ಲಿ, ಬೆಂಗಳೂರು ಸ್ಮಾರ್ಟ್‌ ಸಿಟಿ 


ನಿಗಧಿಪಡಿಸಿ, ಗುತ್ತಿಗೆದಾರರಿಗೆ 


ಬೃಹತ್‌ ಜೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ 
ಮತ್ತು ಪಾದಚಾರಿ ಮಾರ್ಗ 
/ ಉನ್ನತೀಕರಣ ಹಾಗೂ ಇತರೆ ಕಾಮಗಾರಿ / 


ಪ್ರಕರಣಗಳಲ್ಲಿ ಈ ಕೆಳಕಂಡ ಕಾರಣಗಳ 


ಬಹುತೇಕ ಹೆಚ್ಚಿನ ರಸ್ತೆಗಳು ಕೇವಲ ರಸ್ನೆಯ 'ಜಾಗವಾಗಿ 
ವಾಹನ ಸಂಚಾರಕ್ಕೆ ಮಾತ್ರವೇ ಉಪಯೋಗಿಸದೆ, ಹಲವಾರು 
ಸಂಸ್ಥೆಗಳು. ಎವಿಧ" ರೀತಿಯ ಅನುಸಾಧನಗಳನ್ನು ಅಳವಡಿಸಿ 
ಸಾರ್ವಜನಿಕರ ಉಪಯೋಗಕ್ಕೆ ಸಂಪರ್ಕ ನೀಡಲು ಸಹ 
ಬಳಸಿಕೊಂಡಿರುವುದರಿಂದ. 


ನಗರದ ಹಲವಾರು ಪ್ರಮುಖ ರಸ್ಪೆಗಳನ್ನು ಕಾಲ ಕಾಲಕ್ಕೆ / 
ಅವಶ್ಯಕತೆಗೆ ಅನುಗುಣವಾಗಿ ಅಗಲೀಕರಣ 
ಮಾಡಿರುವುದರಿಂದ, ಕ ಹಿಂದೆ ವಿವಿಧ ಇಲಾಖೆಗಳು 
ಅಳವಡಿಸಿದ್ದ ವಿವಿಧ ಮಾದರಿಯ ಅನುಸಾಧನಗಳನ್ನು 
ನಿಖರವಾಗಿ ಗುರುತಿಸಲು ಕಷ್ಟಸಾಧ್ಯವಾಗುತ್ತಿರುವುದರಿಂದ. 


ಪಾಲಿಕೆ ವ್ಯಾಪ್ತಿಯಲ್ಲಿನ ಹಾಲಿ ಇರುವ ಪ್ರಮುಖ ಮತ್ತು 
ಸಂಪರ್ಕ “ರಸಗಳಲ್ಲಿ ಸದರಿ ರಸೆಗಳ ಅಗಲಕ್ಕೆ 
ಅನುಗುಣವಾಗಿ , ಸಂಚರಿಸ ಬೇಕಾಗಿರುವ. ವಾಹನಗಳ 
ಸಾಮರ್ಥ್ಯಕಿಂತ 4 ಪಟ್ಟು ಹೆಚ್ಚಿನ ಸಾಂದ್ರತೆಯ ವಾಹನಗಳು 


ಸಂಚರಿಸುತ್ತಿರುವುದರಿಂದ' ಯೋಜನೆಯಲ್ಲಿ ಅಳವಡಿಸಿ 
ಕೊಂಡಿರುವ ಎಲ್ಲಾ ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧಿಸಿ 
ಅಭಿವೃ ಕಾಮಗಾರಿ ಕೈ ಗೊಳ್ಳಲು ಅವಕಾಶವಿಲ್ಲದೆ 


ಇರುವುದರಿಂದ ಹಂತ ಧಗ ಮತ್ತು ಕೆಲವೊಂದು 
ಬಾರಿ ಒಂದು ಬದಿಯ ಭಾಗಶಃ ಪ್ರದೇಶಗಳಲ್ಲಿ ಕಾಮಗಾರಿ 
ಕೈಗೊಳ್ಳಬೇಕಾಗಿರುವುದರಿಂದ. 


ಅವಧಿಯನ್ನು ನಿಗಧಿಪಡಿಸಲಾಗುತ್ತಿರುತ್ತದೆ. ಆದರೆ, ಕೆಲವೊಂದು 
ಕಾಮಗಾರಿ / ಯೋಜನೆಯ "ಪ್ರಕರಣಗಳಲ್ಲಿ ಈ ಕೆಳಕಂಡ 
ಕಾರಣಗಳ ಹಿನ್ನೆಲೆಯಲ್ಲಿ ವಿಳಂಬವಾಗುತ್ತಿದೆ. 


* ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ 


tren / he "ಪಾಲಿಕೆ ಘಕಯರದ ನಿರ್ದಿಷ್ಟ 


ಬಹುತೇಕ ಹೆಚ್ಚಿನ ರಸೆ ಸೆಗಳನ್ನು ಕೇವಲ ರಸ್ಟೆಯ SN 
ವಾಹನ ಸಂಚಾರಕ್ಕೆ ಮಾತ್ರವೇ ಉಪಯೋಗಿಸ ದೆ, ಹಲವಾರು 
ಸಂಸ್ಥೆಗಳು ವಿವಿಧ" ರೀತಿಯ ಅನುಸಾಧನಗಳನ್ನು ಅಳವಡಿಸಿ, 
ಸಾರ್ವಜನಿಕರ ಉಪಯೋಗಕ್ಕೆ ಸಂಪರ್ಕ ಕಲ್ಪಿಸ ಸಲು ಸಹ 
ಬಳಸಲಾಗುತ್ತಿದೆ. 


ನಗರದ ಹಲವಾರು ಪ್ರಮುಖ ರಸ್ತೆಗಳನ್ನು ಕಾಲಕಾಲಕ್ಕೆ / 
ಅವಶ ಕತೆಗೆ ಅನುಗುಣವಾಗಿ ಅಗಲೀಕರಣ 
ಮಾಡಿರುವುದರಿಂದ. ಈ ಹಿಂದೆ ವಿವಿಧ ಇಲಾಖೆಗಳು 
ಅಳವಡಿಸಿದ್ದ ವಿವಿಧ ಮಾದರಿಯ ಅನುಸಾಧನಗಳನ್ನು 
ನಿಖರವಾಗಿ ಗುರುತಿಸಲು ಕಷ್ಟಸಾಧ್ಯವಾಗುತ್ತಿದೆ. 


ಪಾಲಿಕೆ ವ್ಯಾಪ್ತಿಯಲ್ಲಿನ ಹಾಲಿ ಇರುವ ಪ್ರಮುಖ ಮತ್ತು 
ಸಂಪರ್ಕ ರಸ್ತೆಗಳಲ್ಲಿ ಸದರಿ ರಸ್ತೆಗಳ ಅಗಲಕ್ಕೆ 
ಅನುಗುಣವಾಗಿ ಸಂಚರಿಸಬೇಕಾಗಿರುವ ವಾಹನಗಳ 
ಸಾಮಥ್ಯ ೯ಕ್ಕಿಂತ 4 ಪಟ್ಟು ಹೆಚ್ಚಿನ ಸಾಂದ್ರತೆಯ ವಾಹನಗಳು 
ಸಂಚರಿಸುತ್ತಿರುವುದರಿಂದ" ಯೋಜನೆಯಲ್ಲಿ 
ಅಳವಡಿಸಿಸೊಂಡಿರುವ ಎಲ್ಲಾ ರಸ್ತೆಗಳಲ್ಲಿ ಸಂಚಾರ 
ನಿರ್ಬಂಧಿಸಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲು ಅವಕಾಶ 
ಇರುವುದಿಲ್ಲ. ಆದುದ್ದರಿಂದ ಹಂತ pr a ಮತ್ತು 
ಕೆಲವೊಂದು ಬಾರಿ ಒಂದು ಬದಿಯ ಭಾಗಶಃ ಪ್ರದೇಶಗಳಲ್ಲಿ 
ಕಾಮಗಾರಿ ಕೈಗೊಳ್ಳಬೇಕಾಗಿರುವುದರಿಂದ. 


ಬೆಸ್ಕಾಂ / ಕೆ.ಪಿ.ಟಿ.ಸಿ.ಎಲ್‌ ಸಂಸ್ಥೆಗಳಿಗೆ ಸಂಬಂಧಪಟ್ಟ 
ವಿದ್ಯುತ್‌ ಕೇಬಲ್‌ / ಕಂಬ / ಟ್ರಾನ್ಸ್‌ಫಾರ್ಮರ್‌ 
ಆರ್‌. ಪರಯ ಇತ್ಯಾದಿಗಳ ಸ್ಥಳಾಂತರ ಮತ್ತು ಹೊಸದಾ 
ಅಳವಡಿಸುವುದರಿಂದ. 


ಬೆಂಗಳೂರು ಜಲ ಮಂಡಳಿಗೆ ಸಂಬಂಧಪಟ್ಟ ನೀರು 
ಸರಬರಾಜು ಮತ್ತು ಒಳಚರಂಡಿ ಕೊಳವೆಗಳ ಸ್ಥಳಾಂತರ 
ಮತ್ತು ಹೊಸದಾಗಿ "ಅಳವಡಿಸುವುದರಿಂದ. 

ಓ.ಎಫ್‌.ಸಿ ಸಂಬಂಧಿತ ಹಾಗೂ ಇತರೆ. ಕೇಬಲ್‌ / 
ಕೊಳವೆಗಳ ಸ್ಥಳಾಂತರ ಅಥವಾ ಸ್ಥಳಾಂತರ ಮತ್ತು 
ಹೊಸದಾಗಿ ಅಳವಡಿಸುವುದರಿಂದ. 


ಯೋಜನೆ ಸ್ಥಳಗಳಲ್ಲಿ ಅಡ್ಡಲಾಗಿರುವ ಮರ ತೆರವುಗೊಳಿಸುವ 
ಬಗ್ಗೆ ಉಲಿಟಾಗುವ ವಿಳಂಬ / ವಿರೋಧ / 
ಅಡಚಣೆಗಳಿಂದಾಗಿ 


ಭೂಸ್ಥಾಧೀನ ಪ್ರಕ್ರಿಯೆಯಲ್ಲಿ ಉಂಟಾಗುವ ಎಏಳಂಬ / 


ಸಂಚಾರ ದಟ್ಟಣೆ ನಿವಾರಿಸಲು ಪರ್ಯಾಯ ಮಾರ್ಗ ಬಳಸುವ 


ಅಳವಡಿಸುವುದು, ದಿನಪತ್ರಿಕೆಯಲ್ಲಿ ಪ್ರಚುರ ಪಡಿಸುವುದು ಇತ್ಯಾದಿ 
ಕ್ರಮಗಳನ್ನು ಪಾಲಿಕೆ ವತಿಯಿಂದ ಕೈಗೊಳ್ಳಲಾಗುತ್ತಿರುತ್ತದೆ. 


ವಾಹನ ಸವಾರರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ 
ಮುಂಜಾಗ್ರತಾ ಕ್ರಮವಾಗಿ ನಿರ್ದಿಷ್ಟ ಕಾಮಗಾರಿಯ ಸ್ಥಳಗಳಲ್ಲಿ 
Barricade ಅಳವಡಿಸಲು ಹಾಗೂ ಧೂಳಿನಿಂದಾಗಿ ಉಂಟಾಗುವ 
ತೊಂದರೆಯನ್ನು ತಪ್ಪಿಸಲು ಆಗಾಗ ರಸ್ತೆಗಳಿಗೆ ನೀರನ್ನು Spray 
ಮಾಡಲಾಗುತ್ತಿದ್ದು FA Net ಅನ್ನು ಅಳವಡಿಸಿ ಕಮ 
ಕೈಗೊಳ್ಳಲಾಗುತ್ತಿರುತ್ತದೆ. 


ಸಿಟಿ ವತಿಯಿಂದ ನಿರ್ವಹಿಸುತ್ತಿರುವ ಕಾಮಗಾರಿಗಳು ಕನಿಷ್ಟ” 100 
ಮೀಟರ್‌ ಗಿಂತ ಹೆಚ್ಚಾಗಿರುತ್ತವೆ. ಸದರಿ ಕಾಮಗಾರಿಗಳನ್ನು ಇತರೆ 
ಇಲಾಖೆಗಳಾದ ಬೆಸ್ಕಾಂ, ಬಿ.ಡಬ್ಬ್ಯೂ.ಎಸ್‌ pe 
ಬಿ.ಎಸ್‌.ಎನ್‌.ಎಲ್‌., ಟ್ರಾಫಿಕ್‌ ಪೊಲೀಸ್‌ ಇಲಾಖಾ ರವರ 
ಸಮನ್ಸಯದೊಂದಿಗೆ ನಿರ್ವಹಿಸಬೇಕಾಗಿರುತ್ತದೆ. ಸದರಿ 
ಕಾಮಗಾರಿಗಳ ಅನುಷ್ಟಾನ ಸಮಯದಲ್ಲಿ ಎಲ್ಲ ಸುರಕ್ಷತಾ 
ಕ್ರಮಗಳನ್ನು ಅಳವಡಿಸಿಕೊಂಡು, ಸಾರ್ವಜನಿಕರಿಗೆ 
ಅನುಕೂಲವಾಗುವಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ 
ಕಾಮಗಾರಿಗಳನ್ನು ನಿರ್ವಹಿಸಲಾಗುತ್ತದೆ. 


ಬೆಸ್ಕಾಂ 1 ಕೆ.ಪಿ.ಟಿ.ಸಿ.ಎಲ್‌ ಸಂಸ್ಥೆಗಳಿಗೆ ' ಸಂಬಂಧಪಟ್ಟ 
ವಿದ್ಯುತ್‌ ಕೇಬಲ್‌ / ಕಂಬ / ಟ್ರಾನ್ಸ್‌ ಫಾಮರ್‌ / 
ಆರ್‌. yp ಇತ್ಯಾದಿಗಳ ಸ್ಥ ಸ್ಥಳಾಂತರ ಮತ್ತು ಹೊಸದಾಗಿ 
ಅಳವಡಿಸುವುದರಿಂದ 

ಬೆಂಗಳೂರು ಜಲ ಮಂಡಳಿಗೆ ಸಂಬಂಧಪಟ್ಟ ನೀರು 
ಸರಬರಾಜು ಮತ್ತು ಒಳಚರಂಡಿ ಕೊಳವೆಗಳ ಸ್ಥಳಾಂತರ 
ಮತ್ತು ಹೊಸದಾಗಿ "ಅಳವಡಿಸುವುದರಿಂದ. 

ಓ.ಎಫ್‌.ಸಿ ಸಂಬಂಧಿತ ಹಾಗೂ ಇತರೆ ಕೇಬಲ್‌ / 
ಕೊಳವೆಗಳ ಸ್ಥಳಾಂತರ ಮತ್ತು ಹೊಸದಬಾಗಿ 
ಅಳವಡಿಸುವುದರಿಂದ. 

ಯೋಜನೆ ಸ್ಥಳಗಳಲ್ಲಿ ಅಡ್ಡಲಾಗಿರುವ ಮರಗಳ 
ತೆರವುಗೊಳಿಸುವ ಬಗ್ಗೆ ಉಂಟಾಗುವ ವಿಳಂಬ / ಚಕ 
/ ಅಡಚಣೆಗಳಿಂದಾಗಿ.. 

ಭೂಸ್ಸಾಧೀನ ಪಕ್ರಿಯೆಯಲ್ಲಿ ಉಂಟಾಗುವ ವಿಳಂಬ / 
ಅಡಚಣೆಗಳು. 


ವಿಳಂಬವಾಗುವ ಕಾಮಗಾರಿ / ಯೋಜನೆಗಳ ಪ್ರದೇಶದಲ್ಲಿ 


ಸಾರ್ವಜನಿಕರಿಗೆ ತಿಳಿಯುವಂತೆ ಫಲಕಗಳನ್ನು 


ಮುಂದುವರೆದು, ಕಾಮಗಾರಿಗಳ ಚಾಲ್ತಿಯ ಸಮಯದಲ್ಲಿ 


ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ, ಬೆಂಗಳೂರು ಸ್ಮಾರ್ಟ್‌ 


ಸಮಸ್ಯೆ ಕುರಿತು ಸರ್ಕಾರ ಈ ಹಿಂ 


ಜಾರಿಗೆ ತರುವುದರೊಂದಿಗೆ ಸದರಿ ಸದ 


ಕೈಗೊಳ್ಳುವುದೇ? (ಹಾಗಿದ್ದಲ್ಲಿ ಈ ಕ್ರಮ 
ವಿವರ ಒದಗಿಸುವುದು) 


ಸಂಖ್ಯೆ: ನಅಇ 376 ಎಂಎನ್‌ವೈ 2021 


ಕಾಮಗಾರಿ ಗುಣನಿಯಂತ್ರಣ ಮಂಡಳಿ 
ನೀಡಿರುವ ಮಧ್ಯಂತರ ವರದಿಯ ಭಾಗ 


ದೆ 


ಠಿ 


ಕಾರ್ಯದರ್ಶಿಯವರೊಂದಿಗೆ  ಚರ್ಚೆಸಿ ತಿಳಿದುಬಂದಿರುತ್ತದೆ. 
ಪರಿಹಾರ ರೂಪಿಸುವ ಕ್ರಮ 


ದ | ಲೋಕೋಪಯೋಗಿ 
ತಿಳಿದುಬಂದಿರುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ ಲೋಇ 64 ಇಎಪಿ 2008, 
ದಿನಾಂಕ: 03-11-2008 ರಲ್ಲಿ Ks ಸಿ.ಎಸ್‌ 
ಅಧ್ಯಕ್ಷತೆಯಲ್ಲಿ ಕಾಮಗಾರಿಗಳ ಗುಣ ನಿಯಂತ್ರಣ ಕಾರ್ಯಪಡೆ 
ಸ್ಪ ಯನ್ನು ಲೋಕೋಪಯೋಗಿ ಇಲಾಖೆಯಿಂದ ಸೃಜಿಸಿತಾಭುನಾಗಿ 
ಸದರಿ ia 
12-09-2012 "ರಂದು ಮಧ್ಯಂತರ ಶಿಫಾರಸ್ಸು / ವರದಿಯನ್ನು 
ಸಲಿಸಿರುವುದಾಗಿ 


ee 


NW AAT 


(ಬಸವರಾಜ ಬೊಷ್ಮಾರು) 
ಮುಖ್ಯಮಂತ್ರಿ 


. ವಿಶ್ವನಾಥ್‌ ಇವರ 


